ಕರ್ನಾಟಕ ವಿಧಾನ ಪರಿಷತ್ತು 


ವಿಧಾನ ಪರಿಷತ್ತ ಸದಸ್ಯರ ಹೆಸರು: | ಕೆ.ಸಿ. ಕೊಂಡಯ್ಯ (ಸ್ಥಳೀಯ ಸಂಸ್ಥೆಗಳ ಆಕತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 30(06)- 
ಉತ್ತರಿಸಬೇಕಾದ ದಿನಾಂಕ: | 02-03-2020 
ಉತ್ತರಿಸುವ ಸಚಿವರು: | ವೈದ್ಯಕೀಯ ಶಿಕ್ಷಣ ಸಚಿವರು 
ಕ್ರಮ ಈ 
ಪ್ರಶ್ನೆ ಉತ್ತರ 

ಸಂಖ್ಯೆ 

ಅ) | ಬಳ್ಳಾರಿ ನಗರದಲ್ಲಿರುವ ವಿಜಯನಗರ | ವಿಜಯನಗರ ವೈದ್ಯಕೀಯ ವಿಜ್ಞಾನಗಳ 


ವೈದ್ಯ ಕೀಯ ಮಹಾವಿದ್ಯಾ ಲಯದಲ್ಲಿ 
ಸಶಾ್‌ರ ರೂ.10. ೦೦ಕೋಟಿ” ವೆಚ್ಚ ದಲಿ 
ಎಂ.ಆರ್‌.ಐ ಸ್ಕಾನಿಂಗ್‌ ಘಟಕವನ್ನು 
ಸ್ಥಾಪಿಸಿದ್ದು, 'ಸದರಿ ಘಟಕ 
ಕಾರ್ಯನಿರ್ವಹಿಸುತ್ತಿಲ್ಲದಿರುವುದು 
ಸರ್ಕಾರದ ಗಮನಕ್ಕೆ "ಬಂದಿದೆಯೇ: 


ಆ) 


ಬಂದಿದ್ದಲ್ಲಿ, ಸದರಿ ಘಟಕವನ್ನು 
ಕಾರ್ಯಾರಂಭಗೊಳಿಸಲು ಕ್ರಮ 
ಕೈಗೊಳ್ಳಲಾಗುವುದೆ? 


"| ಘಟಕದಲ್ಲಿ 


ಸಂಸ್ಥೆಯಲ್ಲಿ ಎಂ.ಆರ್‌.ಐ ಸ್ಕ್ಯಾನಿಂಗ್‌ 
ಘಟಕ ” ಸ್ಥಾಪನೆಯಾಗಿದ್ದು, 


ಅದರ 
ಅಪ್ಲಿಕೇಶನ್‌ ತರಬೇತಿಯನ್ನು 3 
ತಿಂಗಳಿನಿಂದ 


_ಸಿ.ಟೆ.ತಂತ್ರಜ್ಞರಿಗೆ: 
ನೀಡಲಾಗುತ್ತಿದೆ. ಪ್ರಸ್ತುತ ಸದರಿ 
`ಪನೆಕ್ಷಾರ್ಥಕವಾಗಿ 
ರೋಗಿಗಳಿಗೆ ಎಂ.ಆರ್‌.ಐ ಸ್ಕ್ಯಾನಿಂಗ್‌ 
ಮಾಡಲಾಗುತ್ತಿದೆ. ಸದರಿ ಎಂ.ಆರ್‌.ಐ 


ಸ್ಲಾನಿಂಗ್‌ ., ಘಟಕವು ಪೂರ್ಣ 
ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು 
ಅಗತ್ಯ ವಾದ ಕ್ರಮಗಳು ಪ್ರಗತಿಯಲ್ಲಿವೆ. 


ಎಂಇಡಿ 18 ಎಂಎಂಸಿ 2020 


Ce 
ಮ “ಪುಧಾಕರ್‌) 


ವೈದ್ಯಕೀಯ ಶಿಕ್ಷಣ ಸಚಿವರು 


